ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 16ನೇ ಮಾರ್ಜ್‌, 2020 


ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಶಾಲೆಗಳ ಖಾತೆ ದಾಖಲೆಗಳ ಬಗ್ಗೆ 
ಶ್ರೀ ಎಸ್‌. ನಾಗರಾಜ್‌ (ಸ೦ದೇಶ ನಾಗರಾಜ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತು:- 


1005 (1059) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಮತ್ತು ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ - 


(ಅ) ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಎಷ್ಟು ಪ್ರಾಥಮಿಕ, ಹಿರಿಯ ಪ್ರಾಥಮಿಕ ಮತ್ತು 
ಪ್ರೌಢಶಾಲೆಗಳಿಗೆ ನಿವೇಶನ ಔಟ್ಟಿಡದ ದಾಖಲಾತಿ, ಖಾತೆ, ಕಂದಾಯದ ಪ್ರಮಾಣ ಪತ್ರಗಳು 
ದೊರೆಯುತ್ತಿಲ್ಲ; 


(ಆ) ಈ ಶಾಲೆಗಳು ಇರುವ ಜಾಗದ ವಿಸೀರ್ಣ, ಆಟಿದ ಮೈದಾನದ ವಿಸ್ನೀರ್ಣ, ಚಕ್ಕುಬಂದಿ, ಖಾತೆ ಹಾಗೂ 
ಕಂದಾಯ ಪ್ರಮಾಣ ಪತ್ರಗಳನ್ನು ಅಧಿಕೃತವಾಗಿ ಪಡೆದುಕೊಂಡು, ಸರ್ಮೆ ಮಾಡಿಸಿ, ಅತಿಕ್ರಮಣ ಇದ್ದಲ್ಲಿ 
ತೆರವುಗೊಳಿಸಿ ಶಾಲೆಗಳ ಜಾಗಕ್ಕೆ ಬೇಲಿ ಅಥವಾ ಕಂಪೌಂಡ್‌ ಹಾಕಿಸಿ ರಕ್ಷಣೆ ಮಾಡಲು ಕ್ರಮ 
ತೆಗೆದುಕೊಳ್ಳಲಾಗುವುದೇ; ಈ ಬಗ್ಗೆ ವಿಶೇಷ ಡೈಮ್‌ ಒಂದನ್ನು ನಡೆಸಲು ಸೂಚಿಸಲಾಗುವುದೇ ? 


